RNI No. KARBIL /2001/ 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ , ನವೆಂಬರ್ ೨೧ , ೨೦೧೩ (ಕಾರ್ತೀಕ ೩೦, ಶಕ ವರ್ಷ ೧೯೩೫) 
Bangalore, Thursday, November 21, 2013 ( Karthika 30 , Shaka Varsha 1935 ) 


ಸಂಚಿಕೆ ೪೬ 
Issue 46 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ , ಬೆಂಗಳೂರು ಗ್ರಾಮಾಂತರ , 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 

- ನಗರಸಭೆ ಕಾರ್ಯಾಲಯ , ಚಿಕ್ಕಬಳ್ಳಾಪುರ - 562101 

ಕ್ರ. ಸಂ : ನ.ಸ./ ಚಿ.ಬ. ಪುರ / ಆ. ವಿ/15/2013 - 14 , ದಿನಾಂಕ : 06 - 07 -2013 
ವಿಷಯ: ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿನ ವಿವಿಧ ರೀತಿಯ ಜಾಹೀರಾತು ಪರವಾನಿಗೆಯ ಪರಿಷ್ಕೃತ ಶುಲ್ಕಗಳನ್ನು ನಿಗಧಿಪಡಿಸುವ ಬಗ್ಗೆ. 

ಈ ವಿಷಯಕ್ಕೆ ಸಂಬಂಧಿಸಿದಂತೆ, ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿನ ವಿವಿಧ ರೀತಿಯ ಜಾಹೀರಾತು ಪರವಾನಿಗೆಯ ಶುಲ್ಕಗಳನ್ನು ಪುರಸಭೆ 
ಕಾಯ್ದೆ 1964ರ ಅಧಿನಿಯಮದ ಅನುಸೂಚಿ 7ರಲ್ಲಿನ ದರಗಳನ್ನು ಪ್ರಕರಣ 94ರಂತೆ ಪರಿಷ್ಕತ ಶುಲ್ಕಗಳನ್ನು ಈ ಕಾರ್ಯಾಲಯದ ಠರಾವು 
ಸಂ :32 , ದಿನಾಂಕ: 19 - 06 -2013ರಲ್ಲಿ ನಿಗಧಿಪಡಿಸಿ, ತೀರ್ಮಾನಿಸಲಾಗಿದ್ದು , ಸದರಿ ಈ ಕೆಳಕಾಣಿಸಿದ ಪರಿಷ್ಕೃತ ದರಗಳ ಬಗ್ಗೆ ಸಾರ್ವಜನಿಕರ ಯಾವುದೇ 
ಆಕ್ಷೇಪಣೆ ಮತ್ತು ತಂಟೆ ತಕರಾರುಗಳಿದ್ದಲ್ಲಿ ಪ್ರಕಟಣೆಗೊಂಡ ಒಂದು ತಿಂಗಳ ಒಳಗೆ ಲಿಖಿತವಾಗಿ ಈ ಕಛೇರಿಗೆ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬರುವ 
ಆಕ್ಷೇಪಣೆ ಮತ್ತು ತಂಟೆ ತಕರಾರುಗಳನ್ನು ಪರಿಗಣಿಸಲಾಗುವುದಿಲ್ಲ. 


(d 


ಜಾಹೀರಾತು ವಿವರಗಳು 


ಪರಿಷ್ಕೃತ ವಾರ್ಷಿಕ 

ಶುಲ್ಕಗಳು 


8 


ಭೂಮಿ, ಕಟ್ಟಡಗೋಡೆ ಪ್ರಕಟಣಾ ಫಟಗಳು , ಚೌಕಟ್ಟು, ಸ್ತಂಭ ರಚನೆಗಳು ಇತ್ಯಾದಿಗಳ ಮೇಲೆ ದೀಪಾಲಂಕಾರ ಮಾಡದಿರುವ 
ಜಾಹೀರಾತು ರಚನೆಗಳು 


a) ಒಂದು ಚದರ ಮೀಟರುವರೆಗಿನ ಜಾಗಕ್ಕೆ 

ರೂ .20 = 00 
b) ಒಂದು ಚದರ ಮೀಟರ್‌ಗಿಂತ ಹೆಚ್ಚಾಗಿ ಆದರೆ 2.5 ಚದರಮೀಟರ್ ವರೆಗಿನ ಜಾಗಕ್ಕೆ 

ರೂ .32 = 00 
c) ಪ್ರತಿಯೊಂದು ಹೆಚ್ಚಿನ 2.5 ಚದರ ಮೀಟರಿಗೆ ಅಥವಾ ಅದಕ್ಕಿಂತ ಕಡಿಮೆ ಜಾಗಕ್ಕೆ 

ರೂ .32 .00 
ಎತ್ತುಗಳು, ಕುದುರೆಗಳು ಅಥವಾ ಇತರೆ ಪ್ರಾಣಿಗಳು ಅಥವಾ ಯಾವುದೇ ವಾಹನವನ್ನು ಹೊತ್ತ ಇತರೆ ಯಾವುದೇ ಸಾಧನದ 
ಮೂಲಕ ಎಳೆಯಲಾದ ವಾಹನದ ಮೇಲೆ ಒಯ್ಯಲಾದ ದೀಪಾಲಂಕಾರ ಮಾಡದಿರುವ ಜಾಹೀರಾತುಗಳು 
a) 05 ಚದರ ಮೀಟರುವರೆಗಿನ ಜಾಗಕ್ಕೆ 

ರೂ .120 = 00 


b) ಪ್ರತಿಯೊಂದು ಹೆಚ್ಚಾಗಿ 5 ಚದರ ಮೀಟರ್‌ ಅಥವಾ ಕಡಿಮೆ ಜಾಗಕ್ಕೆ 


ರೂ .120 = 00 


ವಾಹನಗಳ ಮೇಲೆಒಯ್ಯಲಾದ ದೀಪಲಾಂಕೃತ ಜಾಹಿರಾತು ಫಲಕಗಳು 


a) 05 ಚದರ ಮೀಟರುವರೆಗಿನ ಜಾಗಕ್ಕೆ 


ರೂ .150 = 00 


b) ಪ್ರತಿಯೊಂದು ಹೆಚ್ಚಾಗಿ 5 ಚದರ ಮೀಟರ್‌ ಅಥವಾ ಕಡಿಮೆ ಜಾಗಕ್ಕೆ 


ರೂ .30 = 00 


( ೧೦೨೯ ) 


೧೦೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೧ , ೨೦೧೩ 


ಭಾಗ ೬ 


೫) 


ಜಾಹೀರಾತು ವಿವರಗಳು 


ಪರಿಷ್ಕತ ವಾರ್ಷಿಕ 

ಶುಲ್ಕಗಳು 


ಇ 


04 


ಫಲಕಗಳನ್ನು ಹೊತ್ತಕೊಂಡಿರುವವನು ಒಯ್ಯುವ ದೀಪಾಲಂಕೃತ ಜಾಹಿರಾತು ಫಲಕಗಳು 
a) 01 ಚದರ ಮೀಟರುವರೆಗಿನ ಜಾಗಕ್ಕೆ 

ರೂ . 30 = 00 
| b) 01 ಚದರ ಮೀಟರ್‌ಗಿಂತ ಹೆಚ್ಚಾಗಿ ಆದರೆ 05 ಚದರ ಮೀಟರ್‌ ವರೆಗಿನ ಜಾಗಕ್ಕೆ 

ರೂ .60 = 00 
c) ಪ್ರತಿಯೊಂದು ಹೆಚ್ಚಿನ 01 ಚದರ ಮೀಟರಿಗೆ ಅಥವಾ ಅದಕ್ಕಿಂತ ಕಡಿಮೆ ಜಾಗಕ್ಕೆ 

ರೂ .30 .00 
ಭೂಮಿ, ಕಟ್ಟಡ, ಗೋಡೆ ಪ್ರಕಟಣಾ ಫಟಗಳು , ಚೌಕಟ್ಟು, ಸ್ತಂಭ ರಚನೆಗಳು ಇತ್ಯಾದಿಗಳ ಮೇಲೆ ದೀಪಾಲಂಕೃತ ಜಾಹೀರಾತು 
ರಚನೆಗಳು 


a) 02 ಚದರ ಮೀಟರುವರೆಗಿನ ಜಾಗಕ್ಕೆ 


ರೂ .30 = 00 


| 06 


08 


b) 02 ಚದರ ಮೀಟರ್‌ಗಿಂತ ಹೆಚ್ಚಾಗಿ ಆದರೆ 05 ಚದರ ಮೀಟರ್‌ವರೆಗಿನ ಜಾಗಕ್ಕೆ 

ರೂ . 60 = 00 
c) 05 ಚದರ ಮೀಟರಿಗಿಂತ ಹೆಚ್ಚಾದ ಮತ್ತು 5 ಚದರ ಮೀಟರ್‌ವರೆಗಿನ ಜಾಗಕ್ಕೆ 

ರೂ . 70 .00 
d) ಪ್ರತಿ ಹೆಚ್ಚಿನ 2.5 ಚದರ ಮೀಟರ್ ಅಥವಾ ಕಡಿಮೆ ಜಾಗಕ್ಕೆ. 

ರೂ .70 = 00. 
ಸಿನಿಮಾ ಮಂದಿರಗಳಲ್ಲಿ ಮತ್ತು ಇತರೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರೊಜೆಕ್ಟರ್‌ ಜಾರು ಗಾಜುಗಳ ಸಾಧನಗಳು ಅಥವಾ ಅಂಥವೇ 
ಸಾಧನಗಳ ಮೂಲಕ ಪರದೆಗಳ ಮೇಲೆ ಪ್ರದರ್ಶಿಸಿದ ಜಾಹೀರಾತುಗಳು 
a) 05 ಚದರ ಮೀಟರುವರೆಗಿನ ಜಾಗಕ್ಕೆ 

ರೂ .100 = 00 
b) 05 ಚದರ ಮೀಟರುಗಿಂತ ಹೆಚ್ಚಾಗಿ ಅದರೆ2 .5ಚದರ ಮೀಟರ್ ಜಾಗಕ್ಕೆ 

ರೂ .110 = 00 
c) ಪ್ರತಿಯೊಂದು ಹೆಚ್ಚಿನ 2 .5 ಚದರ ಮೀಟರಿಗೆ ಅಥವಾ ಅದಕ್ಕಿಂತ ಕಡಿಮೆ ಜಾಗಕ್ಕೆ 

ರೂ .110 = 00 . 
ಬೀದಿಗಳಿಗೆ ಅಡ್ಡಲಾಗಿ ತೂಗು ಹಾಕಿದ ದೀಪಾಲಂಕೃತವಿಲ್ಲದ ಜಾಹೀರಾತುಗಳು 
a) 01 ಚದರ ಮೀಟರ್‌ವರೆಗಿನ ಜಾಗಕ್ಕೆ 

ರೂ .20 = 00 
b) 01 ಚದರ ಮೀಟರ್‌ಗಿಂತ ಹೆಚ್ಚಾಗಿ ಆದರೆ2 .5 ಚದರ ಮೀಟರ್‌ವರೆಗಿನ ಜಾಗಕ್ಕೆ 

ರೂ .32 = 00 
c) 5 ಚದರ ಮೀಟರ್‌ಗಿಂತ ಹೆಚ್ಚಾದ ಮತ್ತು 2.5 ಚದರ ಮೀಟರ್‌ವರೆಗಿನ ಜಾಗಕ್ಕೆ. 

ರೂ .32 = 00 . 
ಬರಿಯಾಗಿ ನಿಂತಿರುವ ಆದರೆ ಜಾಹೀರಾತುದಾರನ ಹೆಸರನ್ನೂ ಹೊಂದಿರುವ ಅಥವಾ ಅದರ ಮೇಲೆ ಭಾಡಿಗೆಗೆ ಇದೆ ಎಂಬ 
ಪ್ರಕಟಣೆ ಹೊಂದಿರುವ ದೀಪಾಲಂಕೃತವಿಲ್ಲದ ಜಾಹೀರಾತು ಪ್ರಕಟಣಾ ಫಲಕ 
a)01 ಚದರ ಮೀಟರುವರೆಗಿನ ಜಾಗಕ್ಕೆ 

ರೂ .10 = 00 
b) 01 ಚದರ ಮೀಟರ್‌ಗಿಂತ ಹೆಚ್ಚಾಗಿ ಆದರೆ 2 .5 ಚದರಮೀಟರ್ ವರೆಗಿನ ಜಾಗಕ್ಕೆ 

ರೂ .16 = 00 
- c) ಪ್ರತಿ ಹೆಚ್ಚಿನ 2.5 ಚದರ ಮೀಟರಿಗೆ ಅಥವಾ ಅದಕ್ಕಿಂತ ಕಡಿಮೆ ಜಾಗಕ್ಕೆ 

ರೂ .16 = 00. 
ಹರಾಜು ನಡೆಯುವ ಆವರಣಗಳನ್ನು ಹೊರತುಪಡಿಸಿ, ಪ್ರತಿಯೊಂದು ಹರಾಜು ಮಾರಾಟವನ್ನು 

ರೂ .100 = 00 
ಜಾಹೀರಾತುಪಡಿಸಿ 100 ಪೌರಸಭಾ ದೀಪದ ಕಂಬದ ಮೇಲೆ ಫಲಕವನ್ನೂ ಪ್ರದರ್ಶಿಸುವುದಕ್ಕಾಗಿನ 
ಬಾಡಿಗೆಯನ್ನೊಳಗೊಂಡು ಸ್ಥಳದಲ್ಲಿನ ಮುಖ್ಯ ನಿವೇಶನದಲ್ಲಿ ಒಂದನ್ನು ಮತ್ತು ಪೌರಸಭೆಯ ದೀಪದ 
ಕಂಬದ ಮೇಲೆ ಮತ್ತೊಂದನ್ನು ಯುಕ್ತ ಗಾತ್ರದ ಎರಡು ಫಲಕಗಳಿಗಿಂತ ಹೆಚ್ಚಿಲ್ಲದ ಫಲಕಗಳನ್ನು 
ಹಾಕಲು ಹರಾಜುದಾರರಿಗೆ ಅನುಮತಿ 
( ಪ್ಲೇಕ್ ಬ್ಯಾನರ್‌ಗಳು/ಕಟೌಟ್‌ಗಳು , 100 ಸಂಖ್ಯೆಯ ಪೋಸ್ಟರ್‌ಗಳ ಜಾಹೀರಾತುಗಳು 
ಅ) ಒಂದು ಚದರ ಮೀಟರುವ ರೆಗಿನ ಜಾಗಕ್ಕೆ ( ಮೂರು ದಿನಗಳಿಗೆ ಮಾತ್ರ) 

ರೂ .15 = 00 . 
ಆ) ಒಂದು ಚದರ ಮೀಟರ್‌ಗಿಂತ ಹೆಚ್ಚಾಗಿ ಆದರೆ 2.5 ಚದರ 

ರೂ . 20 = 00 . 
ಮೀಟರ್ ವರೆಗಿನ ಜಾಗಕ್ಕೆ ( ಮೂರು ದಿನಗಳಿಗೆ ಮಾತ್ರ) 
ಇ) ಪ್ರತಿಯೊಂದು ಹೆಚ್ಚಿನ 2.5 ಚದರ ಮೀಟರಿಗೆ ಅಥವಾ ಅದಕ್ಕಿಂತ 

ರೂ .20 = 00. 
ಕಡಿಮೆ ಜಾಗಕ್ಕೆ ( ಮೂರು ದಿನಗಳಿಗೆ ಮಾತ್ರ) 


10 


ಆಡಳಿತಾಧಿಕಾರಿಗಳು ಹಾಗೂ 

ಜಿಲ್ಲಾಧಿಕಾರಿಗಳು 
ಚಿಕ್ಕಬಳ್ಳಾಪುರ ಜಿಲ್ಲೆ. 


ಪೌರಾಯುಕ್ತರು ನಗರಸಭೆ, 

ಚಿಕ್ಕಬಳ್ಳಾಪುರ 


P . D . 23 
Sc - 10 


ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೧, ೨೦೧೩ 

೧೦೩೧ 
ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 

ಅಧಿಸೂಚನೆ ಸಂಖ್ಯೆ : ಕಂಇ 18 ಭೂಸ್ವಾಭೆ 2013 ದಿನಾಂಕ: 06 - 09 - 2013 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ರಾಜರಾಜೇಶ್ವರಿನಗರ ವಾರ್ಡ್ ಸಂಖ್ಯೆ:160 ರ ಬಿಇಎಂಎಲ್ ಬಡಾವಣೆಯ ಜವಹರಲಾಲ್ ಮುಖ್ಯರಸ್ತೆಯಿಂದ ಐಡಿಯಲ್ ಹೋಮ್ಸ್ 
ಬಡಾವಣೆಯ 12ನೇ ಇ ಅಡ್ಡರಸ್ತೆಗೆ ಸಂಪರ್ಕ ರಸ್ತೆ ಕಲ್ಪಿಸುವ ಸಂಬಂಧ ಹಲಗೇವಡೇರಹಳ್ಳಿ ಗ್ರಾಮದ ಸರ್ವೆ ನಂ : 79 ರಲ್ಲಿ ನಿರ್ಮಿಸಲಾಗಿರುವ ಬಿಇಎಂಎಲ್ ಬಡಾವಣೆಯ ನಿವೇಶನ ಸಂಖ್ಯೆ:355 ಮತ್ತು ಅದರ ಪಕ್ಕದ ನಂಬರ್ ಇಲ್ಲದ 
ನಿವೇಶನದಲ್ಲಿನ ಭಾಗಶಃ ವಿಸ್ತೀರ್ಣವನ್ನು ರಸ್ತೆ ಕಾಮಗಾರಿಗಾಗಿ ಸದರಿ ಸ್ವತ್ತುಗಳು ಅವಶ್ಯಕವಾಗಿ ಬೇಕಾಗಿರುತ್ತದೆ ಎಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಂಡುಬಂದಿರುವುದರಿಂದ , 98.85 ಚ. ಮೀ . (1064 ಚ. ಅಡಿ) ಮತ್ತು 
ಈ ಸ್ವತ್ತನ್ನು ಭೂಸ್ವಾಧೀನಪಡಿಸಿಕೊಳ್ಳಲು 1894ರ ಭೂಸ್ವಾಧೀನ ಕಾಯ್ದೆಯ ಕಲಂ 4 (1) ರ ಮೇರೆಗೆ ಕ್ರಮಾಂಕ: ಎಲ್.ಎ . ಕ್ಯೂ /ಸಿಆರ್/15 /2011 - 12, ದಿನಾಂಕ:23 - 05 - 2012 ರಂದು ಹೊರಡಿಸಲಾದ ಅಧಿಸೂಚನೆಯು ಹಾಗೂ ತಿದ್ದುಪಡಿ 
ದಿನಾಂಕ:28 - 05 - 2012 ಮತ್ತು ದಿನಾಂಕ: 04 - 07 - 2013 ರಂದು ಅಧಿಸೂಚಿಸಲಾಗಿದ್ದು, ಇದು ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾಂಕ:23 - 08 - 2012 ರಂದು ಎರಡು ಅಧಿಸೂಚನೆಗಳು ಪ್ರಕಟಣೆಯಾಗಿರುತ್ತದೆ. ಕರ್ನಾಟಕ ಕಾಯ್ದೆ 33 
1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ (ಕೇಂದ್ರ ಅಧಿನಿಯಮ ಸಂಖ್ಯೆ: 1894) ರ 5 - ಎ ಪ್ರಕರಣದ, ( 2) ನೇ ಉಪ ಪ್ರಕರಣದ ಮತ್ತು 6 (1ಎ) ಪ್ರಕರಣದ ಮೇರೆಗೆ ಉಪ ಆಯುಕ್ತರು ( ಭೂಸ್ವಾಧೀನ), ಬೃಹತ್ 
ಬೆಂಗಳೂರು ಮಹಾನಗರ ಪಾಲಿಕೆಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ , ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ, 
ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6(1) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಭೂಸ್ವಾಧೀನಾಧಿಕಾರಿಗಳು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಉಪ ಆಯುಕ್ತರು 
( ಭೂಸ್ವಾಧೀನ) ರವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ 
ಆದೇಶವನ್ನು ಪಡೆದುಕೊಳ್ಳುವ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು , ಬೃಹತ್ ಬೆಂಗಳೂರು ಮಹಾನಗರ 
ಪಾಲಿಕೆ, ಬೆಂಗಳೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 

“ ಅನುಸೂಚಿ” 


ಕೆ 


ಚಕ್ಕುಬಂದಿ 


೫) 


ನಿವೇಶನ 


ಪಿ . ಐ . ಡಿ 


ಖಾತೆದಾರರ 

ಹೆಸರು 
ಅನುಭವದಾರರ ಹೆಸರು 


ಹಲಗೆವಡೇರ 
ಹಳ್ಳಿ ಗ್ರಾಮದ ಸರ್ವೆ ನಂ 


ಭೂಸ್ವಾಧೀನಕ್ಕೆ ಬೇಕಾಗಿರುವ 
ವಿಸ್ತೀರ್ಣ ವಿಸ್ತೀರ್ಣ 
ಚ. ಮೀ . ಗಳಲ್ಲಿ | ಚ.ಅಡಿ.ಗಳಲ್ಲಿ 


ತರಹೆ 


ಸಂಖ್ಯೆ : 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


| 


ಹೆಚ್ . ಬಿ. ಮಾಧವರಾವ್ 
ಬಿನ್ ಹೆಚ್ .ಭೀಮರಾವ್ 


79 


| 


355 


38.46 


414 


ಖಾಲಿ ಜಾಗ . 


ಇದೇ 
ನಿವೇಶನದ 
ಉಳಿದ ಭಾಗ 


ರಸ್ತೆ 


ಸರ್ಕಾರಿ ಜಾಗ 


ನಿವೇಶನ 
ಸಂ : 356 


- ಒಟ್ಟು | 


38 .46 


414 


PR171 
Sc - 25 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಲಲಿತಾ ಹಂದಿಗೋಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂಸ್ವಾಧೀನ 1:3 ) 


೧೦೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೧, ೨೦೧೩ 

ಭಾಗ ೬ 
ಜಿಲ್ಯಾಧಿಕಾರಿಗಳ ಕಾರ್ಯಾಲಯ, Ramanagara ಜಿಲೆ , Ramanagara 
ಭೂಸ್ವಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984 ) ಕಲಂ 4 (1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ : laq / cr/48/12- 13 ದಿನಾಂಕ 20/09/2013 


ಈ ಮುಂದಿನ ಅನುಸೂಚಿಯಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ Road Construction at Taggiguppe ಎಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 (ಕೇಂದ) ಅಧಿನಿಯಮ ಸಂಖ್ಯೆ 1984ರ 4ನೇ ಪ್ರಕರಣ ( 1) ನೇ ಉಪಪಕರಣದ ಉಪಬಂಧಗಳ ಅನುಸಾರವಾಗಿ 
ಅದಕ್ಕೆ ಸಂಬಂದಪಟ್ಟ ಎಲ್ಲರಿಗೂ ಈ ಬಗೆ ಈ ಮೂಲಕನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4 ( 2) ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಿಗಳನ್ನು ಚಲಾಯಿಸಲು ವಿಶೇಷ 
ಭೂಸ್ಕಾಧೀನಾಧಿಕಾರಿ ರಾಮನಗರ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ . 

- ಸದರಿ ಅದಿನಿಯಮದ 3 ( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ ಮೇರೆಗೆ ಜಿಲ್ಮಾದಿಕಾರಿಯವರ ಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿ, ವಿಶೇಷ ಭೂಸ್ವಾಧೀನಾಧಿಕಾರಿ 
ಕಛೇರಿ, ರಾಮನಗರ ರಾಮನಗರ ಇವರನ್ನು ನೇಮಕ ಮಾಡಿರುತ್ತೆ . 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991ನೇ ಸಾಲಿನ ಕರ್ನಾಟಕ 
ಅಧಿನಿಯಮ 33ರಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 3( ಸಿ) ಪ್ರಕರಣದ ಮೇರೆಗೆ ಜಿಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ ಮಾಡಲಾದ ವಿಶೇಷ 
ಭೂಸ್ವಾಧೀನಾಧಿಕಾರಿ ವಿಶೇಷ ಭೂಸ್ವಾಧೀನಾಧಿಕಾರಿ ಕಛೇರಿ, ರಾಮನಗರ ರಾಮನಗರ , ರವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು . ಕರ್ನಾಟಕ ಸರ್ಕಾರದ ಅಧಿಸೂಚನೆ |laq / cr/48/12 - 13ನ್ನು ನೋಡಿ, 

- ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಿಣಿದಾರರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆವುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲಿ 
ಆಸಕ್ತಿಯುಳ್ಳ ಎಲರಿಗೂ ಈ ಮೂಲಕ ಎಚ್ಚರಿಕೆಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು 
ವೆಚ್ಚವು ಅಭಿವೃದಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಯಾಧಿಕಾರಿಗಳು, Ramanagara ಜಿಲೆ ರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾದ 
ಅಂತಹ ಭಾಗಗಳಿಗೆ ಪರಿಹಾರ ಧನವನ್ನು ನಿರ್ದರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು . 
ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ವಿಶೇಷ ಭೂಸ್ಕಾಧೀನಾಧಿಕಾರಿ, ವಿಶೇಷ ಭೂಸ್ವಾಧೀನಾಧಿಕಾರಿ ಕಛೇರಿ, ರಾಮನಗರ, ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

ಅನುಸೂಚಿ 


goerom 70 :Magadi 


ಹೋಬಳಿ : ಕಸಬಾ 


ಗ್ರಾಮ : ತಗಿಕುಪ್ಪೆ 


ಜಿಲೆ : Ramanagara 
Agricultural 


ಕ್ರ . ಸ. 


ಖಾತೆದಾರರ ಹೆಸರು 


ಸಾಗುವಳಿದಾರರು | ಸರ್ವೆ ನಂ | ತರಹ 


ಉತ್ತರ 


ಪೂರ್ವ 


1 


ರಂಗಾ/ಕೆಂಚಯ 


15 /*/ 1 | ಖುಷಿ | 


ಸನಂ: 20 


ಸನಂ 15/ 2 


ಚಕ್ಕು ಬಂದಿ 

ಭೂ ಸ್ನಾಧೀನ ವಿವರ 
ದಕ್ಷಿಣ 

ಪಶ್ಚಿಮ | ವಿಸ್ತೀರ್ಣ ಮೌಲ್ಯ 
ಸನಂ:15/1ರ ಉಳಿಕೆ | ಸನಂ :104 | 0 . 03 . 00 . 00 
ಜಮೀನು 

Joint Owner 


ಮಾಯಣಕೆಂಚಯ ,ಆರ್ . ರಂಗಯ ,ಹೋನ್ಮ / ರಂಗಯ್ಯ 


2 


ಟಿ . ಆರ್ . ಚಿಕ್ಕಣರಂಗಸ್ವಾಮಿ/ ರಂಗಯ್ಯ , 


ಖುಷಿ | ಸನಂ: 20 


ಸನಂ:15/ 2 


| ಸನಂ :104 | 0 .00.00. 00 


ಸನಂ15/ 1ರ ಉಳಿಕೆ 

ಜಮೀನು 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೧, ೨೦೧೩ 


೧೦೩೩ 


ಕ್ರ . ಸ . 


ಖಾತೆದಾರರ ಹೆಸರು 


ಸಾಗುವಳಿದಾರರು | ಸರ್ವೆ ನಂ | ತರಹ 


ಉತ್ತರ 


op3| 


ಖುಷಿ 


| 


| 


| 


3 ರಂಗಮ / ಮಾಯಣ 
4 . ( ರಂಗಮ್ಮ / 
5 . ಚಿಕ್ಕೇಗೌಡ/ ಲೇ .. ಮಾಯಣ 

ಮಾಯಣ /ಕೆಂಚಯ 


ಖುಷಿ 
ಖುಷಿ 


| 


| 


ಚಕ್ಕು ಬಂದಿ 

ಭೂ ಸ್ನಾಧೀನ ವಿವರ 
ಪೂರ್ವ 

ದಕ್ಷಿಣ 

ಪಶ್ಚಿಮ - ವಿಸ್ತೀರ್ಣ | ಮೌಲ್ಯ 

0 .00 . 00. 00 
0 . 00 . 00 . 00 
0. 00 . 00 . 00 
Joint Owner 

0 .03.00 . 00 
ಸನಂ:14 ಸನಂ: 15 / 2ರ ಉಳಿಕೆ | ಸನಂ :15 /1 | 0.02 .00.00 
ಜಮೀನು 

0 .02. 00. 00 
Village Extents : 0 . 05 . 00 . 00 
Agricultural Total Extents :0 .05 .00 .00 


6 


ಲಕ್ಷ್ಮಮ್ಮ / ರಾಮಯ್ಯ, 


15/*/ 2A | ಖುಷಿ | ಸನಂ: 20 | 


DESIGNATION : ವಿಶೇಷ ಭೂಸ್ವಾಧೀನಾಧಿಕಾರಿ 
LAOCIRCLE : ವಿಶೇಷಭೂಸ್ವಾಧೀನಾಧಿಕಾರಿ ಕಛೇರಿ, ರಾಮನಗರ 
LAOLOCATION : ರಾಮನಗರ 


ಜಿಲ್ಲಾಧಿಕಾರಿಗಳು 
Ramanagara 28cm . 


j 


E 


° 


° 


° 


° 


° 


° 


- 


LI 


° 


. . 


° 


° 


° 


T 


° 


° 


° 


° 


= 


15 


54 


SC 


° 


° 


KS 


° 


° 


° 


° 


-= 


ತt 
ಇs 


RUZAFT 


- 


° 


CRE 
. 


ect 


° 


SET 


cial 

ETFEE ಕill 


= 


39:24 


* 


= 


° 


° 


Y 


H?ಟS 


° 


- 


IGASTUTTE 


- 
- 
42 


° 


೫೨೫ 


- 


= 


4 


- 


P . R .194 
SC - 5 


° 


- 


° 


IFE 


- 


° 


== 


L LILIT 
SULT 


• 


- 


° 


° 


° 


° 


° 


• 


S 


. 


ಜಿಲ್ಯಾಧಿಕಾರಿಗಳ ಕಾರ್ಯಾಲಯ , BangloreUrban ಜಿಲೈ , BangloreUrban 
ಭೂಸ್ಕಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984) ಕಲಂ 4 ( 1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ : LAQCR: 54 / 2012 -13 ದಿನಾಂಕ 29 /10/ 2013 
ಈ ಮುಂದಿನ ಅನುಸೂಚಿಯಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ಮಶಕ್ಕೆ ಅಂದರೆ ಲೋಕೋಪಯೋಗಿ ಇಲಾಖೆ ಕೆಂಗೇರಿ ಗ್ರಾಮದ ಪರಿಮಿತಿಯಲ್ಲಿ ಬೆಂಗಳೂರು- ಮೈಸೂರು ರಸ್ತೆ ಕಾಮಗಾರಿಗಾಗಿ 
ಎಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ, 


ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 (ಕೇಂದ್ರ ) ಅಧಿನಿಯಮ ಸಂಖ್ಯೆ 1984ರ 4ನೇ ಪ್ರಕರಣ ( 1) ನೇ ಉಪಪಕರಣದ ಉಪಬಂಧಗಳ ಅನುಸಾರವಾಗಿ 
ಅದಕ್ಕೆ ಸಂಬಂದಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4 ( 2) ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಿಗಳನ್ನು ಚಲಾಯಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿ ಬೆಂಗಳೂರು ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ . 


೧೦೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೨೧, ೨೦೧೩ 


ಭಾಗ ೬ . 


ಸದರಿ ಅದಿನಿಯಮದ 3 ( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿ ವಿಶೇಷ 
ಭೂಸಧೀನಾಧಿಕಾರಿ , ಬೆಂಗಳೂರು ವಿಶೇಷ ಭೂಸ್ಪಧೀನಾಧಿಕಾರಿ ಕಛೇರಿ, ಬೆಂಗಳೂರು ಇವರನ್ನು ನೇಮಕ ಮಾಡಿರುತ್ತೆ . 


ಭೂ ಸ್ವಾಧೀನ ಕಾಯಿದೆಯ ಕಲಂ 17( 2) ಮತ್ತು 17 ( 4) ರ ಅಡಿಯಲಿ ತುರ್ತು ವಿಧಿ ಬಳಸಿ ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಾರಂಭಿಸಲು ಸರಕಾರ ಅನುಮೋದನೆ ನೀಡಿರುವುದರಿಂದ ಈ ಪ್ರಕರಣದಲಿ 5 ( ಎ) ತನಿಖೆ 
ಅನಯಿಸುವುದಿಲ್ಲ . 


ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಿಣಿದಾರರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆವುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ 
ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು 
ವೆಚ್ಚವು ಅಭಿವೃದಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು , BangloreUrban ಜಿಲೆ ರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ 
ಮಾಡಲಾದ ಅಂತಹ ಭಾಗಗಳಿಗೆ ಪರಿಹಾರ ಧನವನ್ನು ನಿರ್ದರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು . 


ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ವಿಶೇಷಭೂಸ್ವಾಧೀನಾಧಿಕಾರಿ , ವಿಶೇಷಭೂಸ್ಪಧೀನಾಧಿಕಾರಿ , ಬೆಂಗಳೂರು ವಿಶೇಷಭೂಸ್ಪಧೀನಾಧಿಕಾರಿ ಕಛೇರಿ, ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 


ಅನುಸೂಚಿ 


osesombo : Bangalore South 


ಹೋಬಳಿ : ಕೆಂಗೇರಿ - 1 


ಗ್ರಾಮ : ಕೆಂಗೇರಿ 


ಜಿಲ್ಲೆ : BangloreUrban . 
Agricultural 


- ಕ . ಸ . 


ಖಾತೆದಾರರ ಹೆಸರು 


ಸಾಗುವಳಿದಾರರು | ಸರ್ವೆ ನಂ | ತರಹೆ | 


ಚಕ್ಕು ಬಂದಿ 


ಭೂ ಸ್ನಾಧೀನ ವಿವರ 


ಉತ್ತರ 


ಮೌಲ್ಯ 
0 . 06 


( BN ಶಿವಲಿಂಗಮೂರ್ತಿ| 


106 / */ 2 | ಖುಷಿ 


| 


ಪೂರ್ವ ದಕ್ಷಿಣ | | ಪಶ್ಚಿಮ ವಿಸ್ತೀರ್ಣ 
ಉಳಿಕೆ ಸ. ನಂ .106 /1 | ರಸ್ತೆ | 0. 02. 08 . 00 | 

0 .02 .08.00 
Village Extents : 0 .02.08. 00 
Agricultural Total Extents: 0 . 02 . 08 . 00 


DESIGNATION : ವಿಶೇಷ ಭೂಸ್ವಾಧೀನಾಧಿಕಾರಿ 
LAOCIRCLE : ವಿಶೇಷಭೂಸ್ಪಧೀನಾಧಿಕಾರಿ , ಬೆಂಗಳೂರು ವಿಶೇಷ ಭೂಸ್ಪಧೀನಾಧಿಕಾರಿ ಕಛೇರಿ 
LAOLOCATION : 23078 TODO 


ಜಿಲ್ಲಾಧಿಕಾರಿಗಳು 


BangloreUrban 28m . 


. 


= 


= 


= 


= 


= 


° 


1 


= 


- 


° 


- 


° 


L 


- 


SITE 


° 


=ಟಿಕಳEಳ $ಯಿಕ 

= 


XHELILI 


ಘಳ SEAT 


- 


° 


+442 


== 


ಜಳಕ 


- 


° 


ತ 


- 


SS 


° 


P . R .197 
SC - 5 


15} 


- 


YYA 


° 


=GJC SS 


DR. 


- 


° 


1. 


- 


° 


L 


- 


- 


- 


- 


- 


- 


- 


==I 


. 


ಭಾಗ ೬ 


೧೦೩೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೧, ೨೦೧೩ 

ಜಿಲ್ಯಾಧಿಕಾರಿಗಳ ಕಾರ್ಯಾಲಯ , Ramanagara ಜಿಲೆ , Ramanagara 
ಭೂಸ್ವಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984) ಕಲಂ 4 (1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ :laq/ cr/46/10 -11 ದಿನಾಂಕ 20/ 09/ 2013 


ಈ ಮುಂದಿನ ಅನುಸೂಚಿಯಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಚಿಕ್ಕಗಂಗವಾಡಿ, ವಿರೂಪಸಂದ್ರ ರಸ್ತೆ ನಿಮಾಣಕ್ಕಾಗಿ ಎಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು 


ಬಂದಿರುವುದರಿಂದ, 


ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 (ಕೇಂದ್ರ ) ಅಧಿನಿಯಮ ಸಂಖ್ಯೆ 1984ರ 4ನೇ ಪ್ರಕರಣ ( 1) ನೇ ಉಪಪ್ರಕರಣದ ಉಪಬಂಧಗಳ 
ಅನುಸಾರವಾಗಿ ಅದಕ್ಕೆ ಸಂಬಂದಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4 ( 2 ) ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಿಗಳನ್ನು ಚಲಾಯಿಸಲು ವಿಶೇಷ ಭೂಸ್ಕಾಧೀನಾಧಿಕಾರಿ ರಾಮನಗರ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ . 


ಸದರಿ ಅದಿನಿಯಮದ 3( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ ಮೇರೆಗೆ ಜಿಲಾದಿಕಾರಿಯವರ ಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿ, ವಿಶೇಷ 
ಭೂಸ್ವಾಧೀನಾಧಿಕಾರಿ ಕಛೇರಿ, ರಾಮನಗರ, ರಾಮನಗರ ಇವರನ್ನು ನೇಮಕ ಮಾಡಿರುತ್ತೆ . 


ಸದರಿ ಜಮೀನಿನಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991ನೇ 
ಸಾಲಿನ ಕರ್ನಾಟಕ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 3 ( ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ 
ಸರ್ಕಾರವು ನೇಮಕ ಮಾಡಲಾದ ವಿಶೇಷಭೂಸ್ವಾಧೀನಾಧಿಕಾರಿ, ವಿಶೇಷ ಭೂಸ್ವಾಧೀನಾಧಿಕಾರಿ ಕಛೇರಿ, ರಾಮನಗರ,ರಾಮನಗರ, ರವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು . ಕರ್ನಾಟಕ ಸರ್ಕಾರದ ಅಧಿಸೂಚನೆ 
laq/ cr /46/ 10 - 11ನ್ನು ನೋಡಿ, 


ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಿಣಿದಾರರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆವುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ 
ಜಮೀನಿನಲಿ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ , ವಿನಿಮಯ ಅಥವಾ ಇನ್ನಾವುದೇ ರೀತಿಯ 
ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚವು ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, Ramanagara ಜಿಲೆ ರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ 
ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾದ ಅಂತಹ ಭಾಗಗಳಿಗೆ ಪರಿಹಾರ ಧನವನ್ನು ನಿರ್ದರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ 
ಉಪೇಕ್ಷಿಸಲಾಗುವುದು . 

ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ವಿಶೇಷಭೂಸ್ವಾಧೀನಾಧಿಕಾರಿ , ವಿಶೇಷಭೂಸ್ವಾಧೀನಾಧಿಕಾರಿ ಕಛೇರಿ, ರಾಮನಗರ, ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 


೧೦೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೧, ೨೦೧೩ 


ಭಾಗ ೬ 


ಅನುಸೂಚಿ 


ತಾಲೂಕು: Ramanagar 


ಹೋಬಳಿ : ಕೂಟಗಲ 


ಗ್ರಾಮ : ವಿರೂಪಸಂದ್ರ 


ಜಿಲೆ : Ramanagara 
Agricultural 


ಕ್ರ . ಸ . 


* ಖಾತೆದಾರರ ಹೆಸರು 


ಸಾಗುವಳಿದಾರರು | ಸರ್ವೆ ನಂ | ತರಹ 


ಚಕ್ಕು ಬಂದಿ 


ಭೂ ಸ್ವಾಧೀನ ವಿವರ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


- ವಿಸ್ತೀರ್ಣ | ಮೌಲ್ಯ 


ಹೆಚ್. ಹುಚ್ಚೇಗೌಡ/ ಲೇ . ಹುಚ್ಚೇಗೌಡ 


235/*/ 2 


ಖುಷಿ: | 


235 / 1 . 


| ಪುಟೊಗೌಡ ಬಸಪ್ಪ 


0 . 13 . 00 . 00 


ನಿಂಗಯ್ಯ ಬಿನ್ 
ದೊಡ್ಡೆಗೌಡನನಿಂಗಯ್ಯ 


ಸರ್ಕಾರಿ | 
ರಸ್ತೆ 


0 .13. 00 .00 


Village Extents : 0.13.00 . 00 


Agricultural Total Extents : 0 . 13 .00 .00 


DESIGNATION : ವಿಶೇಷಭೂಸ್ವಾಧೀನಾಧಿಕಾರಿ 


ಜಿಲ್ಲಾಧಿಕಾರಿಗಳು 


LAOCIRCLE : ವಿಶೇಷಭೂಸ್ವಾಧೀನಾಧಿಕಾರಿ ಕಛೇರಿ, ರಾಮನಗರ 
LAOLOCATION : ರಾಮನಗರ 


Ramanagara ಜಿಲೆ . 


F 


- 


= 


= 


= 


= 


= 


2 


1 


. 


° 


. 


= 


2² 


R 


° 


° 


= 


511 


° 


M 


° 


= 


R 


- 


1 


11, 


° 


° 


E 


SS 


2011 


.CS 


hts+ 


ಕಪSEE 


° 


k 


° 


- 


THI 


S$3GಕLE 


-1- 


M 


° 


° 


다 


S 


- 


) 


THUR 


PR193 


° 


° 


=== 


S 


51. 


° 


° 


5 


1 


° 


19 


° 


s SSಸವ 


+ 


SC - 5 


81-10L. 


1E2l 


° 


° 


HRI 

S 
! 


INC 


- 


- 


ar 


೨ 


- 


- 


- 


- 


- 


- 


- 


1. 


ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ -2, ಬೆಂಗಳೂರು 


